ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 29ನೇ ಸಷ್ಟ೦ಬರ್‌, 2020 


ರಾಜ್ಯಾದ್ಯಂತ ನಗರಸಭೆ ಪುರಸಭೆ, ಪಟ್ಟಿಣ ಪಂಚಾಯತ್‌ಗಳ ಚುನಾವಣೆ ಬಗ್ಗೆ 
ಶ್ರೀ ಮಾನೆ ಶ್ರೀನಿವಾಸ್‌ (ಸ್ಥಳೀಯ ಸಂಸ್ಥೆಗಳ ಕ್ಲೇತು:- 


939(1031) ಮಾನ್ಯ ಪೌರಾಡಳಿತ ಹಾಗೂ ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು ಸಚಿವರು ಈ 
ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಹಾವೇರಿ, ಗದಗ, ಧಾರವಾಡ ಜಿಲ್ಲೆಗಳನ್ನೊಳಗೊಂಡು ರಾಜ್ಯಾದ್ಯಂತ ನಗರಸಭೆ, ಪುರಸಭೆ ಹಾಗೂ 
ಪಟ್ಟಿಣ ಪಂಚಾಯತ್‌ಗಳ ಚುನಾವಣೆ ನಡೆದು ಎಷ್ಟು ವರ್ಷಗಳಾಗಿವೆ; 


(ಆ) ಚುನಾವಣೆ ನಡೆದು ಇಷ್ಟು ವರ್ಷಗಳಾದರೂ ಇಲ್ಲಿಯವರೆಗೂ ಆಡಳಿತ ಮಂಡಳಿ ರಚನೆಯಾಗದೆ 
ವಿಳ೦ಬವಾಗಿರುವುದಕ್ಕೆ ಕಾರಣಗಳೇನು ; 


(ಇ) ಹಾವೇರಿ, ಗದಗ, ಧಾರವಾಡ ಜಿಲ್ಲೆಗಳನ್ನೊಳಗೊಂಡು ರಾಜ್ಯಾದ್ಯಂತ ನಗರಸಭೆ ಪುರಸಭೆ ಹಾಗೂ 
ಪಟ್ಟಿಣ ಪಂಚಾಯತ್‌ಗಳ ಆಡಳಿ ಮಂಡಳಿಗಳು ರಚನೆಗೊಳ್ಳಲು ಬೇಕಾಗುವ ಕಾಲಾವಕಾಶವೆಷ್ಟು? 


